ಕರ್ನಾಟಕ ವಿಥಾನ ಪರಿಷತ್‌ 


1. ಮಾಸ್ಯ ಸದಸ್ಯರ ಹೆಸರು 

2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
3. ಉತ್ತರಿಸುವ ದಿಸಾಂಕ 

4. ಉತ್ತರಿಸುವ ಸಚಿವರು 


ಶ್ರೀ ಪಿ.ಆರ್‌.ರಮೇಶ್‌ 

1416 

16.03.2021 

ಮಾನ್ಯ ಸಹಕಾರ ಸಚಿವರು 


ಪ್ರಶ್ನೆ 


ಉತ್ತರ 


(ಅ) 


ಮೈಸೂರಿನಲ್ಲಿರುವ ಕುಂಬಾರ ಹಾಸ್ಕೆಲ್‌ ನಿವೇಶನ 
ಹುವೆಂಪು ನಗರ) ಯಾರ ಹೆಸರಿಗೆ ಹಾಗೂ ಯಾವ 
ಉದ್ದೇಶಕ್ಕಾಗಿ ನೀಡಲಾಗಿದೆ? 


ಮೈಸೂರಿನಲ್ಲಿರುವ ಕುಂಬಾರ ಹಾಸ್ಕೆಲ್‌ ನಿವೇಶನವನ್ನು 
(ಕುವೆಂಪು ನಗರ) ನಗರಾಭಿವೃದ್ಧಿ ವಿಶ್ವಸ್ಥ ಮಂಡಳಿ, 
ಮೈಸೂರುರವರಿಂದ ಶ್ರೀ ಕುಲಾಲಗುಂಡ ಬ್ರಹ್ಮಾರ್ಯ 
ಕುಂಬಾರರ ಸಂಘ (ರಿ, ಮೈಸೂರು ಇದರ ಅಧ್ಯಕ್ಷರ 
ಹೆಸರಿಗೆ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸುವ 
ಉದ್ದೇಶಕ್ಕಾಗಿ 90 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ 
ಮಂಜೂರು ಮಾಡಲಾಗಿರುತ್ತದೆ. 


(ಅ) 


ಹಾಸ್ಟೆಲ್‌ ಕಟ್ಟಡವನ್ನು ಬೇರೆಯವರಿಗೆ ಪರಭಾರೆ 
ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


ಸಹಕಾರ ಇಲಾಖೆಯ ಗಮನಕ್ಕೆ ಬಂದಿರುವುದಿಲ್ಲ. 


(3) 


ಇತೀಚೆಗೆ ವಿದ್ಯಾರ್ಥಿಗಳನ್ನು ಒಂದು ಮೂಲೆಗೆ 
ಹಾಕಿ ಬಾಕಿ ಉಳಿದಿರುವ ಸ್ಥಳ ಮತ್ತು ಕಟ್ಟಡವನ್ನು 
ನರ್ಸಿಂಗ್‌ ಕಾಲೇಜು ನಡೆಸಲು ಪರಭಾರೆ 
ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದಲ್ಲಿ ಸರ್ಕಾರ ಕೈಗೊಂಡ ಕ್ರಮವೇನು? 


ಸಹಕಾರ ಇಲಾಖೆಯ ಗಮನಕ್ಕೆ ಬಂದಿರುವುದಿಲ್ಲ. 


(ಈ) 


ಈ ಸಂಘದ ಅಧ್ಯಕ್ಷರು/ನಿರ್ದೇಶಕರು 
ಅವ್ಯವಹಾರದಲ್ಲಿ ಭಾಗಿಯಾಗಿರುವ ಬಗ್ಗೆ 
ದೂರುಗಳು . ದಾಖಲಾಗಿದ್ದರೂ ಸರ್ಕಾರ ಕ್ರಮ 


ಕೈಗೊಳ್ಳದಿರಲು ಕಾರಣವೇನು? 


ದೂರುಗಳು ಸಹಕಾರ 
ಬಂದಿರುವುದಿಲ್ಲ. 


ಇಲಾಖೆಯ ಗಮನಕ್ಕೆ 


ಸಿಒ33 ಸಿಎಸ್‌ಆರ್‌ 2021 


(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


